ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 582(835) 
i ಕ ಶ್ರೀ ಎನ್‌. ಎಸ್‌. ಭೋಸರಾಜು 
ಮಾನ್ಯ ಸದಸ್ಯರ ಹೆಸರು | ಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 11.03.2020 
ಉತ್ತರಿಸುವ ಸಚಿವರು ವಸತಿ ಸಚಿವರು 

k ಪ್ರಶ್ನೆ ಉತ್ತರ 

ಅ | ರಾಯಚೂರು ಜಿಲ್ಲೆಯಲ್ಲಿರುವ ವಿವಿಧ | ಹೌದು, ಸರ್ಕಾರದ ಗಮನಕ್ಕೆ ಬಂದಿದೆ. 
ಆಶ್ರಯ ಕಾಲೋನಿಗಳಲ್ಲಿ ಹಾಗೂ 
ಸ್ಮಳಾಂತರ ಗ್ರಾಮಗಳಲ್ಲಿ | ರಾಯಚೂರು ಜಿಲ್ಲೆಯಲ್ಲಿರುವ ವಿವಿಧ ಆಶ್ರಯ 
ಮೂಲಭೂತ ಸೌಲಭ್ಯಗಳ ಕೊರತೆ | ಕಾಲೋನಿಗಳಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಮೂಲಭೂತ 
ಇರುವುದು ಸರ್ಕಾರದ ಗಮನಕ್ಕೆ | ಸೌಕರ್ಯ (ಸೌಲಭ್ಯ ಗಳನ್ನು ಒದಗಿಸಲಾಗಿದೆ. ಇನ್ನೂ 
ಬಂದಿದೆಯೇ; ಹಾಗಿದ್ದಲ್ಲಿ, ಸರ್ಕಾರ | ಕೆಲವೆಡೆಗಳಲ್ಲಿ ಸದರಿ ಸೌಲಭ್ಯಗಳ ಕೊರತೆ ನಿರ್ವಹಣೆಗಾಗಿ 
ತೆಗೆದುಕೊಂಡ ಕ್ರಮಗಳೇನು; ಅನುದಾನವನ್ನು ರಾಜೀವ್‌ ಗಾಂಧಿ ವಸತಿ ನಿಗಮ 

ನಿಯಮಿತದಿಂದ ಒದಗಿಸಲಾಗಿದೆ. ಈ ಬಗ್ಗೆ ವಿವರಗಳನ್ನು 
ಅನುಬಂಧ-1 ಹಾಗೂ 2 ರಲ್ಲಿ ಒದಗಿಸಿದೆ. 

ಪ್ರಕೃತಿ ವಿಕೋಪದಿಂದ ರಾಯಚೂರು ಜಿಲ್ಲೆಯ 
ಸ್ನಳಾಂತರವಾದ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ 
(ಸೌಲಭ್ಯ ಗಳನ್ನು ಒದಗಿಸುವ ಕುರಿತಂತೆ ಹಂತ ಹಂತವಾಗಿ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಈ ಬಗ್ಗೆ 
ವಿವರಗಳನ್ನು ಅನುಬಂಧ-3 ರಲ್ಲಿ ಒದಗಿಸಿದೆ. 

ಆ | ರಾಯಚೂರು ಜಿಲ್ಲೆಯ ಮಾನವಿ| ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಿಣದಲ್ಲಿ ಕರ್ನಾಟಿಕ 
ಪಟ್ಟಣದಲ್ಲಿ ಹೌಸಿಂಗ್‌ ಬೋರ್ಡ್‌ | ಗೃಹ ಮಂಡಳಿಯಿಂದ ನಿರ್ಮಾಣಗೊಂಡಿರುವ ಹಾಗೂ 
ನಿಂದ ನಿರ್ಮಾಣಗೊಂಡಿರುವ | ಹಂಚಿಕೆಯಾದ ಮನೆಗಳ ವಿವರ ಈ ಕೆಳಕಂಡಂತಿದೆ:- 
ge Maes ನಿರ್ಮಾಣಗೊಂಡಿರುವ ಹಂಚಿಕೆಯಾದ 

ಖು ನಿರ್ಮಾ ಮನೆಗಳು ಮನೆಗಳು 
ಮಾಡಿರುವ ಮನೆಗಳಿಗೆ ಮೂಲಭೂತ rr 


ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು? 


ಸದರಿ ಬಡಾವಣೆಯಲ್ಲಿ ಎಲ್ಲಾ ಮನೆಗಳಿಗೆ ಒಳಚರಂಡಿ 
ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ಸಂಪರ್ಕ ಕಲ್ಲಿಸಲಾಗಿದೆ. 
ಒಟ್ಟು 3 ಕೊಳವೆ ಬಾವಿಗಳನ್ನು ಕೊರೆಯಲಾಗಿದ್ದು, ಒಂದು 
ಕೊಳವೆ ಬಾವಿಯಲ್ಲಿ ನೀರು ಲಭ್ಯವಿರುತ್ತದೆ. ಸದರಿ ಕೊಳವೆ 
ಬಾವಿಯಿಂದ ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸಲಾಗಿದೆ. 
ಹಂಚಿಕೆಯಾದ ಮನೆಗಳಿಗೆ ತಾತ್ಕಾಲಿಕವಾಗಿ ವಿದ್ಯುತ್‌ 
ಸಂಪರ್ಕ ಕಲ್ಪಿಸಲಾಗಿದೆ. ಬಡಾವಣೆಯ ವಿದ್ಯುತ್‌ ಸಬ್‌ 
ಸ್ಫೇಷನ್‌ ಕಾಮಗಾರಿ ಮುಕ್ತಾಯಗೊಂಡಿದ್ದು, ವಿದ್ಯುತ್‌ 
ಸಂಪರ್ಕ ಕಲ್ಪಿಸುವ ಪ್ರಕ್ರಿಯೆ ಜಾಲ್ಲಿಯಲ್ಲಿರುತದೆ. ಅಗತ್ಯ 
ಮೊತ್ತವನ್ನು ಪಾವತಿಸಿ ಬಡಾವಣೆಗೆ ಶಾಶ್ವತ ಕುಡಿಯುವ 
ನೀರಿನ ಸಂಪರ್ಕವನ್ನು ಮಾನ್ವಿ ಪಟ್ಟಿಣದ ಪುರಸಭೆಯಿಂದ 
ಒದಗಿಸಲು ಮಾನ್ವಿ ಪುರಸಭೆಯ ಮುಖ್ಯಾಧಿಕಾರಿಯವರಿಗೆ 
ಮನವಿ ಸಲ್ಲಿಸಲಾಗಿರುತ್ತದೆ. ಆ ವಿಟ್ಟಿಯಲ್ಲಿ ಅವರು ಅಗತ್ಯ 
ಕ್ರಮ ವಹಿಸಬೇಕಾಗಿದೆ. ಬಡಾವಣೆಯ ಎಲ್ಲಾ ರಸೆಗಳಿಗೆ 
ಡಾಂಬರೀಕರಣ ಮಾಡಲಾಗಿರುತ್ತದೆ. 


[ಸ೦ಖ್ಯೆ: ವಇ 31 ಕಗೃಮಂ 2020] 


ಮ್ಲ 
(ವಿ. ಸೋಮಣ್ಣ) 
ವಸತಿ ಸಚಿವರು. 


Gamo) - 1 


ಅನುಬಂಧ -1 
ರಾಯಚೂರು ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇರುವ ಆಶ್ರಯು ಕಾಲೋನಿಗಳ ವಿವರ 


ಚುಕ್ಕಿ ಗುರುಕಿನ ಸಂಖ್ಯೆ : 582(835) 
ಮೂಲಭೂತ ಸೌಳೆರ್ಯ ಇದೆ/ಇಲ್ಲ 


ಬೀದಿ ದಿ 


ನಗರ ಸ್ಥಳೀಯ ಸಂಸ್ಥೆಯ ಹಾಲಿ ಇರುವ ಆಶ್ರೆಯ ಕಾಲೋನಿಗಳ 
ಹೆಸರು ಹೆಸರು/ರಸ್ತೆ/ಸರ್ವೆ ನಂಬರ್‌ 


ಹಳೆಯ ಆಶ್ಚಯ ಕಾಲೋನಿ, `ಚೆಂದ್ರಬಂಡಾ 
ರಸ್ತೆ, ಸರ್ವೆ ಸಂ. 558 | | ಇದೆ 
[ಹಳೆಯ ಅಶ್ರಯ ಕಾಲೋನಿ, `ಚಂದ್ರಬಂಡಾ 
ರಸ್ತೆ, ಸರ್ವೆ ನಂ. 556/1,2,3&4 k 
ಓ - ಹಳೆಯ ಆಶ್ರಯ ಕಾಲೋನಿ, `ಚೆಂದ್ರಬಂಡಾ - 
ಇಜಿಸಗರಿ ಸ 
ಹಳೆಯ ಆಶ್ರಯ ಕಾಲೋನಿ; `ಚಂದ್ರಬಂಡಾ 
' 1]ರಸ್ತೆ. ಸರ್ವೆನಂ. 572, 579 & 574 ಕಟ್ಟಾ 
ಆಶ್ರಯ ಕಾಲೋನಿ, ಚೆಂದ್ರಬಂಡಾ ರಸ್ತ ಸರ 
ನಂ. 581 


ಗದ್ವಾಲ್‌ ರಸ್ತೆ, ಸರ್ವೆ ನಂ. 726/127 
ಬೋಳಮಾನದೊಡ್ಡಿ ರಸ್ತೆ, ಸರ್ವೆ ನಂ. 929/2 | ಇ 


ಪಿಂ ನಗ ಕ್ಯಾ೦ಪ್‌,ಸರ್ಮೆ ಸಂ. 17 
| 
14 3ಮ್ಮೆಲ್‌ ಕ್ಯಾಂಪ್‌ 
| 
613, 614 


& 
[2 
H 
ಒಶಿ 
i; 


[ 
F 


ಇ: 


1 « 


8 
& 
38 
& 
ಕ್ಷ 
H 


{ 


ಮಾನವಿ ಪುರಸಭೆ - 
ಮಹಾತ್ಮ ಗಾಂಧಿ ಕಾಲೋನಿ, ಸರ್ವೆ ನಂ. 616/1 


fd ದೇವದುರ್ಗ ಪುರಸಭ [ನರ್ನ್‌ನಾ ——— 


[s 
El 


g 
uy 
pC 
& 
§ 
FX 
[ 
315 
[78 
HE; 
AES 
ae 
sf 


El 
El 


8 

; 

£ 
£1 7 
| 
4 
[] p 
8 
EECECEEEE 


BF 
i 
888 


ss 
$F 
ಔ|ಕ್ಷ 


ಚಿಕ್ಕ ಸವದತ್ತ ಯಲ್ಲಮ್ಮ ಕಾಪೋನಿಸರ್ಷ ನಾ 
ky 171/2/2, 171/2/3 & 171/219 


ಮಸ್ಸಿ ತಾಂಡಾ, ಸರ್ವೆ ನೆಂ. 56/1 & 56/2 EN 
ಮಸ್ಕಿ ಪುರಸಭೆ 
ಸವಗ್ರಾಮ ಕಾಲೋನಿ, ಸರ್ವ ನಂ. 32/1 


ಎನ್‌. ಎಸ್‌. ಬೋಸೆರಾಜ ಕಾಲೋನಿ, 
ಕವಿತಾಳ ಪಟ್ಟಣ ಪೆಂಚಾಯತಿ|[ಧಾಯಚುರು - ಲಿಂಗಸುಗೂರು ರಸ್ತೆ, ಕೆಬಿತಾಳ 
ಸರ್ವೆ ನಂ. 154 
ಬಳಗಾನೂರು ಪಟ್ಟಣ 
EE | erm] | 
ತುರ್ವಿಹಾಳ ಪಟ್ಟಣ 
ಪೆಂಚಾಯ 3 ಸರ್ವ ನಂ. 23611 


[3 |] ಕ್ರಿ ಪ್ರಣ ಪಂಚಾಯತಿ [ಸರ್ವ ನಂ.361/ಡ 


ಪರುವ 


ಜಿಲ್ಲಾ ನಗರಾಭಿವೃದ್ಧಿ ಕೋಶ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ರಾಯಚೂರು 


ರಾಯರು ಜನ ಎ 
ಕಂದರ ಜಲ್ಲೆಯ ವಿವಿಧ ಗ್ರಾಮಗಳ ರ್ರ fF ನಾ ನ ಡ್‌ ಸಾ 
ಮ್ಲ ಮೂಲಭೂತ ) ನಿರ್ವಹಣೆ ವ್‌ಗಾ ಮೀಣ ವಸತಿ ನಿಗಮದಿಂದ ಬಿಡುಗಡೆ ಮಾಡಲಾದ ಅನುದಾನ 


ಮೂಲಭೂತ ಸೌಲಭ್ಯಗಳ ಕೊರತೆ ನಿವಹಣೆಗಾಗಿ 
ಗ್ರಾಮ ಪಂಚಾಯತಿ ಆಶ್ರಯ ಕಾಲೋನಿಗಳ ಸರ್ವೆ ನಿವೇಶನಗಳ ಕಾಮಗಾರಿಯನ್ನು ಕೈಗೊಳ್ಳಲು 
ಹೆಸರು ನಂಬರ್‌ ಸಂಖ್ಯೆ ರಾ.ಗಾ.ಗ್ರಾ.ವ.ನಿ.ದಿಂದ ಬಿಡುಗಡೆಯಾದ 


ಅನುದಾನ ಕುಡಿಯುವ ನೀರು, ರಸ್ತೆ, ಚರಂಡಿ) 


120/1 ಮತ್ತು 120/2 3476500 
13/4 929500 
2210000 

3114000 


.ಪ. ಪ್ರಕಾಶ್‌ 
ಸಹಾಯಕ ಪಧಾನ ವೃವಸ್ಥಾಪಕರು 'ನಗರ & ತಾಂತ್ರಿಕ) ಪ್ರ 
ರಾಜೀವ್‌ಗಾಂಧಿ ವಸತಿ ನಿಗಮ ನಿಯಮಿತ 


“3 


Ly 


(505 


(20%) 


EERE 
Use [mes fs] 


600 22.00 
ಬ 
ಸು | 4660 | 


17.90 


3.25 

14,13 
36.18 
12.14 


& 208 | 
2822 


ಮರ 
ಪ್ರಮಾಣದಲ್ಲಿ 
ಅನುದಾಗೆ 
ಬಡುಗೆಡೆಯಾಗನಿದ 


ನಿರ್ಮಿಿ ಳದ್ರ ರಾಯಟೂರು 
'ಜವೆರಿಗೆ ಹಜಾಂಕರಿಸಲಾನಿದ 


Scanned with CamScanner 


ರಾಯಚೂರು ಚಿಲ್ಲೆಯ ಪ್ರಕೃತಿ ವಿಳೋಪದಿಂದ ಸ್ಥಳಾಂಪರಿಸಲ್ಪ! 


| ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಅಬಿವೃದ್ಧಿ ಕಾಮಗಾರಿಗಳ ವರದಿ 


ಗ್ರಾಮ ಪಂಜಾಯಕ ] ಗ್ರಾಮುದಹೆಸಹು | i ಸೆಧ್ಯಜ ಉಮಗಾರಿ ಆಂತ 
'ಅಂದಾಟು ಮೊಪ್ತೆ ಮೂಲಭೂಕ ಸೌಕರ್ಯಗಳ ಆೌತಿಳವಗತಿ 


ಸಾಮಗ್ರಿ MGNREG ಚರಂಡಿ 
ಮೊತ್ತ | ಸಿಮೊಶ್ತ 
rT sos# |" (20% 


Scanned with CamScanner 


ಕಾಮಗಾರಿ ಮುಗಿದಿದೆ (ಬುರಾಲಾ) 
ಕಾಮಣನಿ ಮುಗಿದಿದೆ (ಬುರಾಲಾ) 


ONGOING WORKS 


WIN 


WEIN 
WH 


i 
: 
i 


0,00 


0.00 

0.00 | 0.00 | (Combined) ಆಂದಾಟು ಪತ್ರಿಕ 
ms ಶಯಾರಿಳೆ ಹಂಶದಲ್ಲೆದೆ 

[Re ಕೇಂದ್ರ ಲಾಯಟೂರು 
ಇವರಿಗೆ ಕಸ್ತಾಂತರಿಸಬಾಗಿದೆ. 

ನಿರ್ಮಿತಿ ಕೇಂದ್ರ, ರಾಯಚೂರು 


pe 
[ 


19! ಸಾಜಚೂರು | ಮದ್ದಾಮೂರು 
[ 20] ರಾಯಚೂರು | ಯವ್ದಾಮಾರು 


[35 ceogas | deers — 


22 | ರಾಯಚೂರು | ಬಿಟ್ಟಾಲಿ 


'ಎದ್‌.ಹನುಮಾಮೂರು | 69.52 


23 | ರಾಯಚೂರು | ಆಕ್ಕೂರು ಡಿ.ರಾಂಮೂರು. 128.00 


ಬಃ FEET) 


[ 
[3 


ರಾಯಚೂರು ಬಿಲ್ಲೆಯ ಪ್ರಶೃಪಿ ವಿಕೋಪದಿಂದ ಸ್ಮಳಾಂತರಿಸಲ್ಪಟ್ಟ್ಯ ಗ್ರಾಮಗಳಲ್ಲಿ ಮೂಲಭೂಶ ಸೌಕರ್ಯ ಅಬಿವೃದ್ಧಿ ಕಾಮಗಾರಿಗಳ ವರದಿ 


ಇಬ 
| ಮಾತಾಡ 
4 ಸಾಮಗ್ರಿ | HGNRES] ಚರೆಂಡಿ 
| * ಬೊತ್ತ | ಸಿಮೊತ್ತ 
| 4 15054) | 20%) 


ss [ees] [mers [ces] 
ENN COTE ie 
[Sc | See EET ವಂ 


ಸಾಧ್ಯದೆ ಕಾಮಗಾರಿ ಹಂತ 


ಅಂದಾಜು ಪೆಕ್ರಿಕೆಗಳನ್ನು ಆ.ಮಂ ad 
ಣಾಗಿ ಸಲ್ಲಿಸಲಾಗಿದೆ. ನಿಸ ಔGS ನಲ್ಲಿ 


Scanned with CamScanner 


ಸದರಿ ಯೋಜನೆ ಅಡಿಯಲ್ಲಿ ಒಟ್ಟು ಬಿಡುಗೆಡೆಯಂದ ಅನುದಾನ 


2010-11 ದೇ ಸಾಲಿನಲ್ಲಿ 101000000.00 Rann Re 
2031-12 ನೇ ಸಾಲಿನಲ್ಲಿ 29686451.00 ಕಾರ್ಯನಿರ್ವಾಹಕ ಆಭೆಯೆಂತರರು 
i ನಾಕಾ 
ಒಟ್ಟು 130686451.00 ಪಂ.ದ್ರಾಣಂವಭಾಗೆ, ರಾಯಚೂರ: 
ಇಲ್ಲಿಯವರೆಗೆ ಭರಿಸಿ ವೆಚ್ಚ 127641000.00 2 
.ಹಿ.ಪ್ರ 


ವ 
ಸಹಾಯಕ ಪ್ರದಾನ ವ್ಯ 


WN ರಾಜೀವ್‌ಗಾಲಧಿ ಬೆ 


ಸಿ 


ಹ ಹ 


p 


005.jpg 


05/03/2020 


ನಗಳ ನವ್‌ 
ಗ್ರಾಪುದ ಹೆಸರು [ನಶೆಯ ನ ಸರ್ವೆ| ಹತ್ರ | ನಿನೇಶನಗಳ ಸಂಖ್ಯೆ 
ನೆಂ 


ee 
Rajolli 
29 


Chagabhavi § falapu: 
Ganadinni Bevinoory 
3 


i 
Ganadinri 
Tugealadinni 


Tuggaladinai 


Heera 
Heer 


Novalakat 


Pamanakailur 


Lrnalipannur 
Umalibusur 


Tuggaladinni 
Total = 


es 
ಸಕರು ನರೆ & ತಾಂತ್ರಿಕ) ಪ್ರ 
೨ ಗಮ ನಿಯಮಿಶ 


ಶ್ರೀ ಏನ್‌.ಎಸ್‌.ಭೋಸರಾಜು ಮಾನ್ಯ ವಿಧಾನ ಪರಿಷತ್‌ ಇವರ ಚುಕ್ಕೆ ರಹಿತರ ಪ್ರಶ್ನೆ ಸಂಖ್ಯೆ:835ಕ್ಕೆ ಉತ್ತರಿಸುವ ಕುರಿತ್ತು 


ಮೂಲವೂ ಸೌಲಭ್ಯಗಳ ಕಎರತ ( ಕಾಂಯುವ ನೀರು, 
ರಸ್ತ ಚರಂಡಿ, ನದ್ಯೊತ್‌,ಇತರೆ) 


ಹಂ ಹಂಕವಾಗಿ ವಿವಿಧ ಗ್ರಾಮುಗಳಲ್ಲಿ ಗ್ರಾಮ 
ಪೆಂಚಾಂಯತಗಳಿಂದ ಮೂಲಭೂತ ಹೌಲಭ್ಯ 
ಒದಗಿಸೆಲಾಗಿದೆ. 


ಪ್ರಸ್ಟಾನನೆ ಸಫಿಸಿದಲ್ಲಿ ಸಲ್ಲಿಕಿ 
ದಿಸಾಂಕ 


1/1 


https://mail.google.com/mailfu/2/#inbox?projector=1 


